ರಾಸಾಯನಿಕಗಳು ನಮ್ಮ ಗ್ರಹದ ರಚನೆಗೆ ಕಾರಣವಾಗಿವೆ. ಸೂಕ್ಷ್ಮಾಣು ಜೀವಿಗಳಂದ ಹಿಡಿದು ಸಸ್ಯ ಮತ್ತು ಪ್ರಾಣಿಗಳವರೆಗೆ 
ಎಲ್ಲಾ ಜೀವಿಗಳೂ, ತಮ್ಮ ಜಗತ್ತಿನೊಂದಿಗೆ ರಾಸಾಯನಿಕಗಳ ಮೂಲಕ ಸಂವಹನ ನಡೆಸುತ್ತವೆ. ಅತಿ ದೊಡ್ಡ ಪ್ರಾಣಿಯಾದ 


ಬೀವಿಪರಿಸರದ 


» ೪ ಖಿಪರ್ದದ 


ಶಾನನ್‌ ಓಲ್ಲನ್‌ 


ಆನೆ ಮತ್ತು ಅತಿ ಚಿಕ್ಕ ಬ್ಯಾಕ್ಷೀರಿಯಾದೊಂದಿಗೆ ನಾವು ಸಂವಹಿಸಲು ಈ ರಾಸಾಯನಿಕ ಸೂಚನೆಗಳೇ ಸಹಕಾರಿ; 
ಬೆಳೆಗಳನ್ನು ಕೀಟಗಳಂದ ರಕ್ಷಿಸಲು, ನವೀನ ಔಷಧಿಗಳನ್ನು ಗುರುತಿಸಲು ಅಥವಾ ರೋಗಗಳ ಹರಡುವಿಕೆಯನ್ನು 
ತಡೆಗಟ್ಟಲು ನಾವು ಇದನ್ನು ಉಪಯೋಗಿಸಬಹುದು. ಈ ಲೇಖನದಲ್ಲ, ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವೆ 
ನಡೆಯುವ ರಾಸಾಯನಿಕ ಕೊಳ್ಳೊಡೆಗಳನ್ನು ಅಥವಾ ಪಾರಸ್ಪರಿಕ ಕ್ರಿಯೆಗಳನ್ನು ಲೇಖಕರು ವಿಶ್ಲೇಷಿಸಿದ್ದಾರೆ. 


ಪ್ರತಿಯೊಂದು ಜೀವಿಗೂ ತನ್ನ ಉಳವಿಗಾಗಿ ತನ್ನ 


ಸುತ್ತಮುತ್ತಲ ಜಗತ್ತಿನಲ್ಲರುವ ಅನ್ಯ ವಸ್ತುಗಳ ಬಧ್ಗೆ ಅರಿವನ್ನು 


ಹೊಂದಿರುವುದು ಅತ್ಯಾವಶ್ಯಕ. ಯಾವುದನ್ನು ತಿನ್ನಬೇಕು? 
ಯಾವುದನ್ನು ತಿನ್ನಬಾರದು? ಮತ್ತು ಯಾರು ತನ್ನನ್ನು 
ತಿನ್ನಬಹುದು? ಎನ್ನುವುದನ್ನು ಪ್ರತಿಯೊಂದು ಜೀವಿಯೂ 
ತಿಆದುಕೊಂಡಿರಬೇಕು. ನಾವೇನೋ ಇಂದ್ರಿಯಗಳ 
ಮೂಲಕ ವಸ್ತುಗಳನ್ನು ಗುರುತಿಸುತ್ತೇವೆ. ಆದರೆ ನೀವು 


ನೋಡಲಾಗದಿದ್ದರೆ? ಅಥವಾ ಕೇಳಲಾಗದಿದ್ದರೆ? ಅಥವಾ 
ಮುಟ್ಟಲಾಗದಿದ್ದರೆ? ನಿಮ್ಮ ಸುತ್ತಮುತ್ತಲ ಜಗತ್ತಿನಲ್ಲರುವ 
ವಸ್ತುಗಳ ಬದ್ಧೆ ನೀವು ಹೇಗೆ ತಿಆದುಕೊಳ್ಳುವಿರಿ? ನಿಮಗೆ 
ಅವು ದೊರೆತ ಮೇಲೆ, ಅವು ಏನು ಎಂದು ನೀವು ಹೇಗೆ 
ತಿಆದಕೊಳ್ಳುವಿರಿ? 


ಎಲ್ಲ ಜೀವಿಗಳು ಈ ದ್ವಂದ್ಹವನ್ನು ಪ್ರತಿದಿನವೂ 
ಅನುಭವಿಸುತ್ತಿರುತ್ತವೆ. ಉದಾಹರಣೆಗೆ, ನಮಗೆ 


ಕೇಆಸುವಂತಹ ಶಬ್ದಗಳು ಕೆಲವು ಕೀಟಗಳಗೆ ಕೇಳಸುವುದಿಲ್ಲ 


(ಅವು ಕೇವಲ ಕಂಪನಗಳನ್ನಷ್ಟೇ ಕಂಡುಹಿಡಿಯಬಲ್ಲವು). 
ಖ್ಯಾಕ್ಟೀರಿಯಾಗಳಗೆ ಏನೂ ಕಾಣಿಸುವುದಿಲ್ಲ. 
ಸಸ್ಕಗಳಗಂತೂ ಚಲಸಲಕ್ಕೂ ಆಗುವುದಿಲ್ಲ! ಹಾಗಾದರೆ 
ಅವುಗಳು ಹೇಗೆ ಬದುಕುಆಯುತ್ತಿವೆ? ಇದು ವಿಷ ಮತ್ತು 
ಇದು ಆಹಾರ ಅಥವಾ ಇದು ಸುರಕ್ಷಿತ ಮತ್ತು ಇದು 
ಅಪಾಯ ಎಂದು ಅವು ಹೇಗೆ ಹೇಳಬಲ್ಲವು? 


ಆದರೆ, ಒಂದು ಸಂವೇದನೆಯನ್ನು ಮಾತ್ರ ಎಲ್ಲಾ 
ಜೀವಿಗಳಲ್ಪ್ಲಯೂ ಕಾಣಬಹುದು. ಎಲ್ಲಾ ಜೀವಿಗಳ 


ಐ ವಂಡರ್‌... ಶಾಲಾ ವಿಜ್ಞಾನದ ಮರುಶೂಢಧನೆ | ಜನವರಿ ೨೦1೨ 


[xd 


caugo g0®ne 


ಮೂಲಭೂತ ಘಟಕಗಳು ರಸಾಯನಿಕವಸ್ಸುಗಳೇ 

ಆಗಿವೆ. ಈ ಗ್ರಹದಲ್ಪರುವ ಪ್ರತಿಯೊಂದು ಜೀವಿಯೂ 
ಮೂಲಭೂತವಾಗಿ ಒಂದಕ್ಕೊಂದು ಬೆಸೆದು ಜೊತೆಜೊತೆಯಾಗಿ 
ಕಾರ್ಯನಿರ್ವಹಿಸುತ್ತಿರುವ ರಾಸಾಯನಿಕಗಳ ಅತಿ 

ದೊಡ್ಡ ಸಮೂಹವಾಗಿದೆ. ಆದ್ದರಿಂದಲೇ ನಾವು ಅಣುಗಳ 
ಜಗತ್ತಿನಲ್ಲ ಜೀವಿಸುತ್ತಿದ್ದೇವೆ- ಹಾಗಾಗಿ ಎಲ್ಲ ಜೀವಿಗಳೂ 
ರಾಸಾಯನಿಕವಸ್ತುಗಳನ್ನು ಗುರುತು ಹಿಡಿಯಬಲ್ಲವು -ಈ 
ಮಾಧ್ಯಮವನ್ನು ಬಳಸಿಯೇ ಜಗತ್ತಿನಲ್ಲರುವ ಎಲ್ಲಾ ಜೀವಿಗಳು 
ಪರಪ್ಪರ ಸಂಭಾಷಣೆ ನಡೆಸುತ್ತವೆ. 


ರಸಾಯನವಿಜ್ಞಾನದ ಭಾಷೆ 


ಶಬ್ದಗಳನ್ನು ಕೇಕಳುವಂತೆಯೇ ನಾವು ರಸಾಯನವಿಜ್ಞಾನದ 
ಭಾಷೆಯನ್ನೂ ಕಿವಿಬುಂದ ಕೇಳುವಂತಾಗಿದ್ದರೆ ಈ 
ಪಪಂಚದಲ್ಲ ಬಂಡಿತವಾಗಿಯೂ ನಮ್ಮ ಕಿವಿ ಗಡುಚಕ್ಕಿ 
ಹೋಗುತ್ತಿತ್ತು. ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿಯೊಂದು 
ಎಲೆ, ಪ್ರತಿಯೊಂದು ಶಿಅೀಂಧ್ರ, ಪ್ರತಿಯೊಂದು ಕೀಟ, 
ಪ್ರತಿಯೊಂದು ಮೀನು ಮತ್ತು ಪ್ರತಿಯೊಂದು ಸಸ್ತನಿಯೂ 
ರಾಸಾಯನಿಕ ಸಂದೇಶಗಳನ್ನು ಪತ್ತೆ ಹಚ್ಚುತ್ತಿರುತ್ತವೆ ಅಥವಾ 
ಕಳುಹಿಸುತ್ತಿರುತ್ತವೆ. ರಸಾಯನವಿಜ್ಞಾನದ ಸಾರ್ವತ್ರಿಕ 
ಭಾಷೆಯನ್ನು ಅರ್ಥೈಸಿಕೊಳ್ಳಲು, ಜೀವಿಗಳು ತಮ್ಯ 
ಉಳವಪಿಗಾಗಿ ರಾಸಾಯನಿಕಗಳ ನೆರವನ್ನು ಪಡೆದುಕೊಳುವ 
ಕೆಲವು ವಿಧಾನಗಳನ್ನು ಉದಾಹರಣಿಯಾಗಿ ಚರ್ಚಿಸೋಣ. 


ಸಂಗಾತಿಗಳ ಶೋಧನೆ 

ಹದಿನೇಳನೇ ಶತಮಾನದ ಸರ್‌ ಜಾನ್‌ ರೇ ಅವರ 
ರಾಸಾಯನಿಕ ಸಂವಹನ ಕುರಿತಾದ ಪ್ರಯೋಗವೇ ಈ 
ನಿಟ್ಟನಲ್ಲ ಅತಿ ಹಳೆಯ ಪ್ರಯೋಗವಾಗಿದೆ. ಸರ್‌ ಜಾನ್‌ ಅವರು 
ಪೆಪ್ಪರ್ಹ್‌ ಮಾಥ್‌-ಪತಂಗದ (ಅಸ್ಥಾನ್‌ ಬೆಟ್ಟುಲೇರಿಯಾ) 
ಅಧ್ಯಯನದ ಸಮಯದಲ. ತಾವು ಪಂಜರದಲ್ಲಿ ಇಟ್ಟಿದ್ದ ಹೇಣ್ಣು 
ಪತಂಗವು ಎರಡು ಗಂಡು ಪತಂಗಗಳನ್ನು ಆಕರ್ಷಿಸಿತು 
ಮತು ಅವು ಕಿಟಕಿಯ ಮೂಲಕ ಹಾರಿಬಂದವು. ಇಟ್ಟಿದ್ದ 
ಹೆಣ್ಣು ಪತಂಗವು ಕಣ್ಣಿಗೆ ಕಾಣಿಸುವಂತೆ ಮತ್ತು ಕೇಳಸುವಂತೆ 
ಇರಲಅಲ್ಲವಾದ ಕಾರಣ, ಕೇವಲ ಅದರ ಸುಗಂಧದಿಂದ 

ಗಂಡು ಪತಂಗಗಳಕು ಆಕರ್ಷಿತವಾಗಿವೆ ಎಂದು ಸರ್‌ 

ಜಾನ್‌ ಊಹಿಸಿದರು. ಆ ಸಮಯದಲ್ಲ ಈ ಸೂಚನೆಗಳನ್ನು 
ಗುರುತಿಸಲು ಯಾವುಡೇ ಮಾರ್ಗಗಳಲ್ಲದಿದ್ದರೂ. ಸರ್‌ 
ಜಾನ್‌ರ ಊಹೆ ಸರಿಯಾಗಿಯೇ ಇತ್ತು. 


1೨5೨ ರಲ್ತ ಅಡಾಲ್ಡ್‌ ಬ್ಯೂಟಿನಾಂಟ್‌ ಮೊಟ್ಟ ಮೊದಲ 
ಬಾರಿಗೆ ಗಂಡುಗಳನ್ನು ಆಕರ್ಷಿಸಲು ಹೆಣ್ಣು ರೇಷ್ಠ ಪತಂಗ 
(ಸಿಲ್ಲ್‌ ಮಾಥ್‌) ರಾಸಾಯನಿಕವೊಂದನ್ನು ಹೊರಸೂಸುತ್ತದೆ 
ಎನ್ನುವುದನ್ನು ಕಂಡು ಹಿಡಿದರು. ತನ್ನದೇ ಪ್ರಭೇದದ 
ನಡುವೆ ಸಂದೇಶಗಳನ್ನು ರವಾನಿಸಲು ಉಪಯೋಗಿಸುವ 


18 | ಐ ವಂಡರ್‌... ಶಾಲಾ ವಿಜಾನದ ಮರುಶೂಧನೆ | ಹಪಪಲಿ 20೦19 


ರಾಸಾಯನಿಕಗಳನ್ನು ಫೆರಮೋನ್‌ ಎಂದು ಕರೆಯಲಾಲುತು. 
19೨5ರ ವೇಳೆಗೆ ಸುಮಾರು 15೦೦ ಹೆಣ್ಣು ಪತಂಗ 
ಪ್ರಭೇದಗಳು' ಹೊರಸೂಸುವ ಇಂತಹ ಫೆರಮೋನ್‌ಗಳನ್ನು 
ವಿಜ್ಞಾನಿಗಳು ಪತ್ತೆ ಹಚ್ಚಿದರು. ಎಂತಹ ದಟ್ಟ ಅರಣ್ಯ”ದಲ್ಲಯೂ 
ಹತ್ತಾರು ಮೀಟರ್‌ ದೂರದಿಂದಲೇ ಹೆಣ್ಣುಗಳು ಗಂಡು 
ಪತಂಗಗಳನ್ನು ಆಕರ್ಷಿಸಬಲ್ಲವು ಎಂದು ನಾವು ಈಗಾಗಲೇ 
ತಿಆದಿದ್ದೇವೆ. ಪ್ರಾಣಿಗಳು ಫೆರಮೋನ್‌ಗಳನ್ನು ಕೇವಲ ತಮ್ಮ 
ಸಂಗಾತಿಗಳನ್ನು ಆಕರ್ಷಿಸಲು ಮಾತ್ರವಲ್ಲದೇ. ಇತರೇ 
ಸಾಕಷ್ಟು ಉದ್ದೇಶಗಳಗೆ ಅಂದರೆ ಅಪಾಯದ ಮುನ್ಸೂಚನೆ 
ನೀಡಲು ಅಥವಾ ತಮ್ಮ ಬಳಗವನ್ನು ಕರೆಯಲೂ 
ಉಪಯೋಗಿಸಬಹುದೆಂದು ಈಗ ನಾವು ತಿಆದಿದ್ದೇವೆ. 


ಪಕ್ಷೀನಿಯಾ ಎಂಬ ರಸ್ಟ್‌ ಶಿಆಂದ್ರವು ಇನ್ನೊಂದು 
ವಿಧಾನವನ್ನು ಉಪಯೋಗಿಸುತ್ತದೆ. ಲೈಂಗಿಕ 
ಸಂತಾನೋತ್ಪತ್ತಿಗಾಗಿ ಈ ಶಿಅಂದ್ರವು ತನ್ನದೇ 

ಪ್ರಭೇದದ ಮತ್ತೊಂದು ಗುಂಪಿನ ಪಿಅೀಂದ್ರದೊಂದಿಗೆ 
ಫಲೀಕರಣ ಕ್ರಿಯೆಯಲ್ಲ ಅಥವಾ ಬಹಿಪ್ಪಂಕರ ಕ್ರಿಯೆಯಲ್ಲ 
ಪಾಲ್ಗೊಳ್ಳಬೇಕಾಗುತ್ತದೆ. ಇದಕಾಗಿ ಆ ಶಿಅಂದ್ರವು 
ಛದ್ಯವೇಶಧಾರಿಯಾಗಖೇಕಾಗುತ್ತದೆ. ಮೊದಣಗೆ, ಅದು 
ಒಂದು ಸಸ್ಯದೊಳಗೆ ಸೋಂಕಾಗಿ ಸೇರಿಕೊಂಡು, ಆ ಸಸ್ಯದಲ್ಲ 
ಸುಗಂಧಭರಿತ ಹಳದಿ ಹುಸಿ ಹೂಗಳು (ಸ್ಯೂಡೋ ಫ್ಲವರ್‌) 
ಅರಳುವಂತೆ ಮಾಡುತ್ತದೆ. ಜೊತೆಗೆ ಠ ಹುಸಿ ಹೂಗಳ ಮೇಲೆ 
ಮಕರಂದದಂತಹ ಸಿಹಿ ಪದಾರ್ಥವನ್ನು ಉತ್ಪಾದಿಸುತ್ತದೆ. 
ಪರಾಗಪ್ಪರ್ಶಿಗಳು (ಜೇನು ನೊಣ, ಜಿಲ್ಲೆಗಳು ಇತ್ಯಾದಿ) 

ಈ ಹುಸಿ ಹೂವಿನೆಡೆಗೆ ಆಕರ್ಷಿತರಾಗಿ, ತಮ್ಮೊಂದಿಗೆ ಈ 
ಶಿಅಂದ್ರದ ಅಂಶಗಳನ್ನು ಒಯ್ದು ಮತ್ತೊಂದು ಹುಸಿ 
ಹೂವಿನ ಮೇಲೆ ಹಾಕ ಶಿಅೀಂದ್ರದ ಸಂತಾನೋತ್ಸತ್ತಿಗೆ 
ಸಹಕಾರಿಯಾಗುತ್ತವೆ". 


ಆಹಾರದ ಹುಡುಕಾಟ 

ತಮ್ಮ ಆಹಾರದ ಹುಡುಕಾಟ ನಡೆಸಲು "ಎಥ್ಯರೀಪಿಯ ಕೊಲೆ 
ನಂತಹ ಬ್ಯಾಕ್ಟೀರಿಯಾಗಳಗೆ ರಾಸಾಯನಿಕ ಸೂಚಕಗಳ 
ಅಗತ್ಯವಿದೆ. ಕಣ್ಣು ಅಥವಾ ಕಿವಿಗಅಲ್ಲದ ಕಾರಣ ಅದಕ್ಕೆ 

ತನ್ನು ಪರಿಸರದಲ್ಲಿ ಆಹಾರವನ್ನು ಅರಸಲು ರಾಸಾಯನಿಕ 
ಸೂಚಕಗಳೇ ಇಂದ್ರಿಯಗಳಾಗಿವೆ. ಸಕ್ಕರೆಯಂತಹ ಪಿಷ್ಟ 
ಪದಾರ್ಥ ಇದ್ದಾಗ ಬ್ಯಾಕ್ಟೀರಿಯಾವು ತನ್ನು ಕಶಾಂಗದ 
(ಪ್ಲಾಜೆಲ್ಲಂ) ಸಹಾಯದಿಂದ ಅದರ ಬಳ ಠಜಕೊಂಡು 
ಹೋಗುತ್ತದೆ. ಎಲಿ ಸಕ್ಕರೆಯಂತಹ ಪಿಷ್ಣ ಪದಾರ್ಥದ 
ಪ್ರಮಾಣವು ಅತಿ ಹೆಚ್ಚು ಇರುತ್ತದೆಯೋ ಅದೇ ದಿಕ್ಕನಲ್ಪ 
ಬ್ಯಾಕ್ಟೀರಿಯಾ ಈಜುತ್ತದೆ. ಇದು ಹೇಗೆಂದರೆ, ನಮ್ಮ 
ಮೊಬೈಲ್‌ ಘೋನ್‌ ಕಳೆದುಹೋದಾಗ ನಾವು ಅದಕ್ಕೆ 
ಕರೆಯನ್ನು ಮಾಡಿ ಶಬ್ದ ಬಂದ ಕಡೆಗೆ ಹೇಗೆ ಹುಡುಕುತ್ತಾ 
ಹೋಗುವೆವೋ ಹಾಗೆಯೇ. ರಸಾಯನ ವಿಜ್ಞಾನದ ಭಾಷೆಯಲ್ಲ 


ಬೋಧನಾ ಸಲಹೆಗಳು 


1 ಪರಿಕಲ್ಲನೆಗಳಗೆ: ವಿದ್ಯಾರ್ಥಿಗಳಗೆ ರಾಸಾಯನಿಕ ಪರಿಸರ ವಿಜ್ಞಾನದ ಅಚ್ಚರಿಗಳನ್ನು ವಿವರಿಸಿದಾಗ, ಅವರಿಗೆ ಸಾಸಿವೆ, 
ಕೋಸು ಮತ್ತು ಮೆಣಸಿನ ಕಾಲುಗಳ ರುಚಿ ಸವಿಯಲು ಹೇರಿ. ಅವು ಹೇಗೆ ರುಚಿಸುತ್ತವೆ ಎಂದು ಕೇಆ ಮತ್ತು 
ಈ ರುಚಿಗೆ ಕಾರಣವೇನು (ರಾಸಾಯನಿಕಗಳು) ಎಂಬುದು ತಿಆದಿದೆಯೆ ಎಂದು ಪಪ್ಲಿಸಿರಿ. ಸಸ್ಯಗಳು ಇಂತಹ ಕಟು 
ಗಂಧದ ಪದಾರ್ಥಗಳನ್ನು ಏತಕ್ಕೆ ತಯಾರಿಸುತ್ತವೆ ಎಂದು ಕೇಅ- ಅವರ ಉತ್ತರ/ ಉತ್ಪಾಹ ಕಂಡು ನಿಜಕ್ಸೂ ನೀವು 
ಆಶ್ಚರ್ಯಚಕಿತರಾಗುವಿರಿ! 


2೨. ತರಗತಿಯ ಪ್ರಯೋಗಗಳಗೆ: ಮಸಾಲೆ ಪದಾರ್ಥಗಳನ್ನು 

ಮುಚಿದ ಡಬಗಳಲ ತನ್ನಿ. ಮಕಳಗೆ ಡಬದ ಒಳಗಿನದು 
ಚ ಬ [ae] ಕ ಬ [) 

ಕಾಣದಂತೆ ನೋಡಿಕೊಳ್ಳ. ನಂತರ ಮಕ್ನಳಗೆ ಅದನ್ನು 
ತೆಗೆದು ಒಂದೊಂದಾಗಿ ಗುರುತಿಸಲು ಹೇಳ. ಜೊತೆಗೆ, 
ಅದರಿಂದ ಅವರಿಗೆ ಎಂತಹ ಯೋಚನೆ ಹೊಳೆಯುತೆಂದು 
ಹೇಕಲಅ- ಯಾವುದಾದರೂ ನಿರ್ದಿಷ್ಟ ಆಹಾರದ ಬದ್ದೆಯೇ? 
ಯಾವುದಾದರೂ ನಿರ್ದಿಷ್ಟ ನೆನಪೇ? 


3. ಹೊರಾಂಗಣಕ್ಕೆ ಹೋದಾಗ: ನಿಮ್ಮ ಮಕ್ತಳನ್ನು ಹೊರಗೆ 
ಕರೆದುಕೊಂಡು ಹೋಗಿ. ಕೆಲವು ಕೀಟಗಳನ್ನು ಅವರು 
ಗಮನಿಸಲಅ- ಇರುವೆ, ನೊಣ ಯಾವುದಾದರೂ ಸರಿ. 
ಅವು ತಮ್ಮ ತಮ್ಕೊಳಗೆ ಹೇಗೆ ಮಾತನಾಡಿಕೊಳ್ಳುತ್ತವೆ / 
ಸಂಪರ್ಕಹೊಂದುತ್ತವೆ ಎನ್ನುವುದರ ಬದ್ದೆ ಮಾತನಾಡಿ (ಅತಿ ಚಿಕ್ಷ ಕಣ್ಣು ಹೊಂದಿದ್ದು, ಕಿವಿಗಅಲ್ಲದೇ!). ಈ ಕೀಟಗಳು 
ಒಂದರಿಂದೊಂದು ತಿಆದುಕೊಳ್ಳಬೇಕಾದಂತಹ ವಿಷಯವಾದರೂ ಏನು ಎನ್ನುವುದರ ಬಗ್ಗೆಯೂ ಚರ್ಚಿಸಿ- ತಮ್ಮ 
ಆಹಾರ ಎಲ್ಲದೆ, ತಮ್ಮ ಸಂಗಾತಿ ಎಲ್ಲರಬಹುದು, ಶತ್ರುಗಳು ಎಲ್ಲದ್ದಾರೆ, ಇತ್ಯಾದಿ. ಇಂತಹ ನಡವಳಕೆಗಳನ್ನು 
ಗಮನಿಸಲು ಹುರಿದುಂಬಸಿ! 


4. ವೈಯಕ್ತಿಕ ಸಂಶೋಧನೆಗಳಗೆ : ವಿದ್ಯಾರ್ಥಿಗಳಗೆ ಯಾವುದಾದರೂ ಮಸಾಲೆ ಪದಾರ್ಥವನ್ನು ಆಯ್ದೆ ಮಾಡಿಕೊಳ್ಳಲು 
ಹೇಳ. ಅಂತರ್ಜಾಲದಲ್ಲ ಈ ಮಸಾಲೆ ಪದಾರ್ಥ ಯಾವ ಸಸ್ಯದ ಉತ್ತನ್ನು ಮತ್ತು ಮಸಾಲೆ ಪದಾರ್ಥದಲ್ಲ ನಾವು 
ಗುರುತಿಸಬಹುದಾದ ಅಂಶವನ್ನು ಆಅ ಸಸ್ಯ ಏಕೆ ತಯಾರಿಸಿತು ಎನ್ನುವುದರ ಬಧ್ದೆ ಸಂಶೋಧನೆ ಕೈಗೊಳ್ಳಲು ಹೇಳ 
(ಸಾಸಿವೆ ಮತ್ತು ಮೆಣಸಿನಕಾಯುಯನ್ನು ಉದಾಹರಣಿಯಾಗಿ ತೆಗೆದುಕೊಳ್ಳ). 


ಹೇಳುವುದಾದರೆ, ಅಧಿಕ ಪ್ರಮಾಣದತ್ತ ಚಲಅಸುವ ಕ್ರಿಯೆಯನ್ನು ಒಂದು ಬಗೆಯ ಜೇಡವಾದ ಮ್ಯಾಸ್ಟೊಘೋರಾ ಹಟ್ರ್ಟಿಸ್ರೋನಿ. 
“ಸಕಾರಾತ್ಯಕ ರಾಸಾಯನಿಕ ಅನುಚಲನ' (ಪಾಸಿಟೀವ್‌ ಗಂಡು ಪತಂಗಗಳನ್ನು ಆಕರ್ಷಿಸುವಂತಹ ಹೆಣ್ಣು ಪತಂಗಗಳ 
ಕೀಮೋಟಬಾಕ್ಷಿಸ್‌) ಎನ್ನುತ್ತೇವೆ. ಫೆರೋಮೋನ್‌ಗಳನ್ನೇ ಹೋಲುವ ರಾಸಾಯನಿಕವನ್ನು 
ತನ್ನ ಬೋಲಾಸ್‌ನೊಂದಿಗೆ ಬೆರೆಸುತ್ತದೆ. ಗಂಡು 
ಪತಂಗಗಳನ್ನು ಈ ವಾಸನೆಯಿಂದ ಪ್ರಭಾವಿತವಾಗಿ, ಹೆಣ್ಣು 
ಪತಂಗಗಳ್ನು ಅರಸುತ್ತಾ ಈ ಜಾಲಕ್ಕೆ ಬಂದು ಬದ್ದು. ಜೇಡದ 


ಖಬೋಲಾಸ್‌ ಜೇಡಕ್ಕೆ ಪತಂಗಗಳಜೇ ಅತಿ ರಸಭರಿತ ಆಹಾರ. 
ಈ ಜೇಡಗಳು ಬೋಲಾಸ್‌ ಎಂದು ಕರೆಯಲ್ಲಡುವ 
ಅಂಟಂಬಾಗಿರುವ ರೇಷ್ಠ ನೂಅನ ಚೆಂಡನ್ನು ಉತ್ಪಾದಿಸುತ್ತವೆ. 


ಆಹಾರವಾಗುತ್ತವೆ". 
ದಕ್ಷಿಣ ಅಮೇರಿಕಾದ ಕೌಬಾಯ್‌ಗಳು ದನ ಹಿಡಿಯಲು 
ಅವುಗಳ ಕತ್ತಿಗೆ ಕುಣಿಕೆ ಹಗ್ಗವನ್ನು ಎಸೆಯುವಂತೆ, ಶತ್ರುಗಳಂದ ರಕ್ಷಣೆ 
ಹಾರಾಡುವ ಕೀಟಗಳನ್ನು ಹಿಡಿಯಲು ಗಾಆಅಯಲ್ಲ ಶತ್ತುಗಆ೦ದ ತಪ್ಪಿಸಿಕೊಂಡು ಓಡಿಹೋಗಲು 
ಇಂತಹ ನೂಲನ್ನು ಅದು ಜೀಸುತ್ತದೆ. ಕೆಲವು ಪ್ರಭೇದಗಳು ಸಾಧ್ಯವಾಗದಂತಹ ಗಿಡಮರಗಳು. ತಮ್ಮ ಶತ್ರುಗಆ೦ದ 


ವಾಸನೆಯುಂದಲೂ ತಮ್ಮ ಬೇಟಿಯನ್ನು ಹಿಡಿಯುತ್ತವೆ. ಪಾರಾಗುವುದು ಬಲು ಕಷ್ಟದ ಕೆಲಸವೇ. ಸಸ್ಯಗಳ ಶತ್ರು 


? | ಜಪವ | 19 


ಚಿತ್ರ 1! ಅರಾಜಸ್‌ ಗಿಡದ ಮೇಲೆ ಪಕ್ಷೀನಿಯಾದ ಹುಸಿ ಹೂಗಳು 
ಮೂಲ: An lan Walker photo, uploaded by Lesfreck at English 
Wikipedia. URL: https://commons.wikimedia.org/wiki/File:Puccinia_ 
on_Arabis.jpg. CC-BY. 


ಚಿತ್ರ 2. ಬೋಲಾಸ್‌ ಜೇಡ ತನ್ನ ಬೇಟಿಗಾಗಿ ಕುಣಿಕೆ 
ಎಸೆಯುತ್ತಿರುವುದು. 


20 


ಐ ವಂಡರ್‌... ಶಾಲಾ ವಿಜ್ಞಾನದ ಮರುಶೂಢಧನೆ | ಜನವರಿ ೨೦1೨ 


ಯಾರು? ಹಾಗೆ ನೋಡಿದರೆ, ಶತ್ರು ಯಾವುದು ಬೇಕಾದರೂ 
ಆಗಿರಬಹುದು - ಸಸ್ಯಗಳನ್ನು ತಿನ್ನಬಹುದಾದ ಕೀಟ ಅಥವಾ 
ಅದಕ್ಕೆ ರೋಗವನ್ನುಂಟು ಮಾಡುವ ಸೂಕ್ಷ್ಯಾಣುಜೀವಿಗಳು. 
ಓಡಿಹೋಗಲು ಸಾಧ್ಯವಿಲ್ಲದ ಕಾರಣ ಅವು ಶತ್ರುಗಳನ್ನು 
ತಡೆಗಟ್ಟುವ ಅಥವಾ ಅವಕ್ಕೆ ತೊಂದರೆ ಕೊಡುವ ವಿಷಕಾರಿ 
ಅಂಶಗಳನ್ನು ತಯಾರಿಸುತ್ತವೆ. ಸಾಸಿವೆ, ಎಲೆಕೋಸು 

ಮತ್ತು ಮೂಲಂಗಿಗಳು ಇಂತಹ ವಿಷಕಾರಿ ಅಂಶವನ್ನು 
ಹೊಂದಿರುವ ಸಸ್ಯಗಳಗೆ ಉದಾಹರಣಿಯಾಗಿವೆ. ನೀವು 
ಎಲೆಕೋಸು ಅಥವಾ ಸಾಸಿವೆಯನ್ನು ತಿಂದಾಗ ಕಟುವಾದ 
ರುಚಿಯನ್ನು ಅನುಭವಿಸುತ್ತೀರಿ. ಗ್ಲ್ಹುಕೋಸಿನೊಲೇಟ್‌ 

ಎಂಬ ರಾಸಾಯನಿಕ ಪದಾರ್ಥವು ವಿಘಟನವಾಗಿ 
ಐಸೋಥಯೋಸಯನೇಬಟ್‌ಗಳಾದಾಗ ಇಂತಹ ಕಟು 

ರುಚಿ ಉಂಬಾಗುತ್ತದೆ. ಕಟುರುಚಿ ಹೊಂದಿರುವ ಈ 
ಐಸೋಥಯೋಸಯನೇಬಟ್‌ಗಳು ಹಲವು ಬಗೆಯ ಕೀಟ ಮತ್ತು 
ಸೂಕ್ಷ್ಯಾಣುಜೀವಿಗಳಗೆ ವಿಷಕಾರಿಯಾಗಿವೆ. 


ಶತ್ರುಗಳನ್ನು ತಡೆಗಟ್ಟಲು ಗಿಡಮರಗಳಗೆ ಇರುವ 
ಇನ್ನೊಂದು ದಾರಿ ಸಹಾಯಕ್ಷಾಗಿ ಕೂಗಿಕರೆಯುವುದು. 
ಆದರೆ ಅವುಗಳಗೆ ಧ್ವನಿ ಎತ್ತಿ ಕೂಗಲು ಸಾಧ್ಯವಿಲ್ಲದ ಕಾರಣ 
ಅವು ರಾಸಾಯನಿಕಗಳ ಮೂಲಕವೇ ಸಹಾಯಕ್ಷಾಗಿ 
ಕೂಗಿಕರೆಯುತ್ತವೆ. ಕ್ಯಾಟರ್ಪಿಲ್ಲರ್‌ (ಕಂಬಳಆಹುಳು) 

ನಂತಹ ಕೀಟಗಳ೦ದ ಅದಕ್ಕೆ ಹಾನಿಯಾದಾಗ, ಕೆಲವು 
ಸಸ್ಯಗಳು fo ಕ್ಯಾಟರ್ಪಿಲ್ಲರ್‌ಗಳನ್ನು ಭಕ್ಷಿಸುವ ಕೀಟಗಳಾದ 
ಕಣಜಗಳನ್ನು ಆಕರ್ಷಿಸಲು ವಾಸನೆಯುಕ್ತ ಪದಾರ್ಥಗಳನ್ನು 
ಹೊರಸೂಸುತ್ತವೆ. ಉದಾಹರಣೆಗೆ, ಠಜಪ್ಲಿಯನ್‌ ಆರ್ಮಿ 
ವರ್ಮ್‌ ಕೀಟವು ಎಳೆಯ ಜೋಳದ ಗಿಡಗಳನ್ನು ಭಕ್ಷಿಸುವಾಗ., 
ಆ ಗಿಡಗಳು ಶಜಪಫ್ಲಿಯನ್‌ ಆರ್ಮಿ ವರ್‌ ಕೀಟದ 

ಭಕ್ಷಕ ಕೀಟವಾದ ಕಣಜಗಳನ್ನು ಆಕರ್ಷಿಸಲು ಅನೇಕ 
ರಾಸಾಯನಿಕಗಳನ್ನು ಹೊರಸೂಸುತ್ತವೆ. ಈ ರೀತಿ ಗಿಡಗಳು 
ತಮ್ಮ ಪರವಾಗಿ ಶತ್ರುಗಳ ಮೇಲೆ ದಾಆ ಮಾಡಲು ದಂಡು 
ದಂಡನ್ನೇ ಕರೆಸಿಕೊಳ್ಳುತ್ತವೆ. ಇದರ ಮೂಲಕ ಪರಾವಲಂಬ 
ಕಣಜವು, ತಾನು ಮೊಲ್ಲೆ ಇಟ್ಟು ಮರಿಮಾಡಲು ಪ್ರಶಸ್ತ 
ಆತಿಥೇಯವನ್ನು ಈ ಸಸ್ಯದ ರೂಪದಲ್ಲ ಕಂಡುಕೊಳ್ಳುತ್ತವೆ. 


ಕಾರ್ಯನಿರತ ರಾಸಾಯನಿಕಗಳು: ಕೆಲವರಿಗೆ ಖಾರವೆಂದರೆ 
ಬಹಳ ಪ್ರೀತಿ 


ನೀವು ಯಾವುದಾದರೂ ಹಣ್ಣು ಮಾಗಿದೆಯೇ ಎಂದು 
ನೋಡುವಾಗ ಅಥವಾ ಒಡೆದು ಹೋದ ಹಾಲನ್ನು 
ಬಾಯುಂದ ಉಗುಳಕುವಾಗ, ನೀವೂ ಸಹ ನಿಮ್ಮ 
ರಾಸಾಯನಿಕ ಸಂವೇದನೆಯನ್ನು ಬಳಸುತ್ತೀರಿ. ಗಾಆಯಲ್ಲ 
ಹರಡುವ ರಾಸಾಯನಿಕಗಳನ್ನು ಮನುಷ್ಯರು ವಾಸನೆಯ 
ಮೂಲಕ ಮತ್ತು ಘನ ಹಾಗೂ ದವ ರೂಪದಲ್ಪರುವ 
ವಸ್ತುಗಳನ್ನು ರುಚಿಯ ಮೂಲಕ ಕಂಡುಹಿಡಿಯುತ್ತಾರೆ. ಈ 


4. ಕ್ಯಾಟರ್ಪಿಲ್ಲರ್‌ನೊಳಗೆ ಮೊಟ್ಟೆಗಳನ್ನು ಇಡಬಲ್ಲ ಕಣಜಗಳ ಆಯ್ದೆ 


PS 


ಚಿತ್ರ 3. ಎಳೆಯ ಜೋಳದ ಗಿಡವು ಶಜಪ್ಲಿಯನ್‌ ಆರ್ಮಿ ವರ್ಮ್‌ ವಿರುದ್ಧ ರಕ್ಷಣಾ ಕಾರ್ಯವಿಧಾನವಾಗಿ ಪರಾವಲಂಬ ಕಣಜವನ್ನು ಕರೆಸಿಕೊಳ್ಳಲು 


ರಾಸಾಯನಿಕ ಸೂಚನೆಗಳನ್ನು ಬಳಸುತ್ತಿರುವುದು. 


ರಾಸಾಯನಿಕಗಳನ್ನು ಪತ್ತೆ ಮಾಡಲು ನಮ್ಮ ಮೂಗು ಅಥವಾ 
ನಾಲಗೆಯ ನರಕೋಶದಲ್ಲ ಗ್ರಾಹಕಗಳೆ೦ಬ (ರಿಸೆಪ್ಲಾರ್‌) 
ವಿಶೇಷ ಪ್ರೊಟೀನ್‌ಗಳವೆ. ಇವು ಈ ರಾಸಾಯನಿಕಗಳೊಂದಿಗೆ 
ಸೇರಿಕೊಂಡು ನರಕೋಶದ ಮೂಲಕ ಸಂದೇಶಗಳನ್ನು 
ಮೆದುಳಗೆ ತಲುಪಿಸುತ್ತವೆ. 


ಬ್ಯಾಕ್ಟೀರಿಯಾದಿಂದ ಹಿಡಿದು ಮರಗಳವರೆಗೂ- ಎಲ್ಲಾ 
ಜೀವಿಗಳಗೆ ಮೂಗು ಅಥವಾ ಮೆದುಅಲ್ಲದಿದ್ದರೂ ಸಹ 

- ಪರಿಸರದಲ್ಲರುವ ರಾಸಾಯನಿಕಗಳನ್ನು ಅವು ಈ 
ಪ್ರೋಟೀನ್‌ ಗಳ೦ದಲೇ ಪತ್ತೆ ಮಾಡುತ್ತವೆ. ಸಸ್ಯಗಳು ಹೇಗೆ 
ಈ ಗ್ರಾಹಕಗಳ ಮೂಲಕ ಸಂಪರ್ಕ ಸಾಧಿಸುತ್ತವೆ ಎನ್ನುವುದಕ್ಕೆ 
ಅದ್ಭುತ ಉದಾಹರಣಿಯೆಂದರೆ ಮೆಣಸಿನಕಾಯಿಯ 

ಕಥೆ. ದಕ್ಷಿಣ ಅಮೇರಿಕಾ ಮೂಲವಾಗಿರುವ ಈ 
ಮೆಣಸಿನಕಾಲು ಇಂದು ಭಾರತದ ಅಡುಗೆಯ ಬಲುಮುಖ್ಯೂ 
ಸಾಮಾದ್ರಿಯಾಗಿದೆ. ಸಣ್ಣ ಚಿಟಕೆ ಮೆಣಸಿನಪುಡಿ ಸಾಕು ನಿಮ್ಮ 
ಮೈ ಕೈ ಉರಿಯುಂಟುಮಾಡಲು! ಆದರೆ ನೀವು ಎಂದಾದರೂ 
ಮೆಣಸಿಕಾಯಿಯು ಏಕೆ ಇಷ್ಟು ಖಾರ ಎಂಬುದರ ಬಧದ್ವೆ ಒಂದು 
ಕ್ಷಣ ಯೋಚಿಸಿದ್ದೀರಾ? 


ಮೆಣಸಿನಕಾಯಿಯು ಕಡೇ ಪಕ್ಷ ನಮ್ಮ ಮೆದುಳನ 
ಸಂವೇದನೆಗೆ 'ಖಾರ'ವಾಗಿರುತ್ತದೆ. ಇದಕ್ಕೆ ಕಾರಣ ಕ್ಯಾಪ್ಲೈಸಿನ್‌ 
ಎನ್ನುವ ಒಂದು ರಾಸಾಯನಿಕ. ಈ ರಾಸಾಯನಿಕ 


ಅದೊಂದೇ ಇದ್ದಾಗ ಖಾರಕ್ಷೆ ಕಾರಣವಾಗುವುದಿಲ್ಲ. ಈ 
ರಾಸಾಯನಿಕವು ಮಾನವ ಶರೀರದಲ್ಪರುವ ಟಆರ್‌ಪಿವಿ! 
(ಟ್ರಾನ್ಸಿಯೆಂಟ್‌ ರಿಸೆಪ್ಲಾರ್‌ ಹೊಟಿನ್ಲಿಯಲ್‌) ಎನ್ನುವ ವಿಶೇಷ 
ಪ್ರೋಟೀನ್‌ ನೊಂದಿಗೆ ಬಂಧಿತವಾಗುತ್ತದೆ. ಈ ಪ್ರೊಟೀನ್‌ಗೆ 
ಅಧಿಕ ಉಷ್ಣತೆಯನ್ನು ಪತ್ತೆ ಮಾಡಬಲ್ಲ ಸಾಮರ್ಥ್ಯವಿದೆ. ಇದು 
ಕ್ಯಾಪ್ಟೈಸಿನ್‌ನೊಂದಿಗೆ ಬಂಧಿತವಾದಾಗ, ಈ ಪ್ರೊಟೀನ್‌ ನಮ್ಮ 
ಮೆದುಳಗೆ ಇದು ಖಾರ ಎಂಬ ಸಂದೇಶವನ್ನು ಕಳುಹಿಸುತ್ತದೆ! 
ಕುತೂಹಲಕಾರಿ ಅಂಶವೇನೆಂದರೆ, ಪಕ್ಷಿಗಕಲ್ಲ ಇರುವ ಇದೇ 
ರೀತಿಯ ಉಷ್ಣಾಂಶ ಗ್ರಾಹಕವು ಕ್ಯಾಪ್ಲಿಸಿನ್‌”್‌ನೊಂದಿಗೆ 
ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡುವುದಿಲ್ಲ. 
ಇದರರ್ಥವೇನೆಂದರೆ ಪಕ್ಷಿಗಳು ಎಷ್ಟೇ ಮೆಣಸಿನಕಾಯುಯನ್ನು 
ತಿಂದರೂ ಅವುಗಳಗೆ ಖಾರ ತಿಆಯುವುದಿಲ್ಲ. ಪಕ್ಷಿಗಳನ್ನು 
ಬಟ್ಟು. ಕೇವಲ ಸಸ್ತನಿಗಳಗೆ ಮಾತ್ರ ಖಾರವನ್ನು 

ಪತ್ತೆ ಮಾಡಬಲ್ಲ ಠ ಗುಣವು ಯಾವ ರೀತಿಯಲ್ಲ 
ಪ್ರಯೋಜನಕಾರಿಯಾಗಿದೆ? ಕೆಲವು ವಿಜ್ಞಾನಿಗಳು ಪ್ರಯೋಜನ 
ಇದೆ ಎಂದು ಭಾವಿಸುತ್ತಾರೆ. ಮೆಣಸಿನ ಗಿಡದಲ್ಲ ಮೆಣಸಿನ 
ಕಾಯಿಯು ಯಾವ ಪಾತ್ರ ವಹಿಸುತ್ತದೆಯೋ ಅದಕ್ಕೂ 
ಇದಕ್ಕೂ ಸಂಬಂಧವಿದೆ ಎಂಬುದು ಅವರ ತೀರ್ಮಾನ. 


ಮೆಣಸಿನಕಾಲುಗಳು ಮೆಣಸಿನ ಗಿಡದ ಹಣ್ಣುಗಳು. 
ಉಳದ ಬೇರೆ ಹಣ್ಣುಗಳಂತೆ, ಶೇ ಹಣ್ಣುಗಳೂ ಜೀಜಗಳನ್ನು 


ಐ ವಂಡರ್‌... ಶಾಲಾ ವಿಜ್ಞಾನದ ಮರುಶೂಂಧವೆ | ಜಪಪಲಿ ೨೦19 | 21 


ಚಿತ್ರ 4. ಅಲಪೆನೋ, ಬನಾನಾ, ಕೇನ್‌ ಮೆಣಸಿನ ಕಾಯು, ಮತ್ತು 
ಹ್ಯಾಬೆನೆರೊ ಮೆಣಸು- ಇದರಲ್ಲ ಯಾವುದೂ ಪಕ್ಷಿಗಳಗೆ 
ಖಾರವೆನಿಸುವುದಿಲ್ಲ! ಮೂಲ: Ryan Bushby (H at English Wikipedia). 
Wikimedia Commons, CC-BY. URL: https:/commons.wikimedia.org/ 
wiki/File:Arrangement_of_jalape%C3%B10,_banana,_cayenne,_chili,_ 
and_habanero_peppers.jpg. 


ಹೊಂದಿವೆ. ರಸಭರಿತವಾದ ಈ ಹಣ್ಣುಗಳನ್ನು ಪ್ರಾಣಿಗಳು 
ತಿಂದು, ಜಜಗಳನ್ನು ತಮ್ಮ ಹಿಕ್ಲೆಗಳ ಮೂಲಕ 
ಹೊರಹಾಕಿದಾಗ, ಜೀಜ ಮಣ್ಣಿಗೆ ಸೇರಿ, ಹೊಸ ಗಿಡದ 
ಹುಟ್ಟಗೆ ಕಾರಣವಾಗುತ್ತದೆ. ಇದರಿಂದಾಗಿ, ಮೆಣಸಿನ ಗಿಡದ 


ಜೀಜಗಳು ತನ್ನ ಮೂಲ ಗಿಡದಿಂದ ಬಹಳ ದೂರ ಸಾಗುತ್ತವೆ. 


2೦೦1 ರಲ್ತ ಟ್ಯೂಕ್ಸ್‌ಬೆರಿ ಮತ್ತು ನಾಭನ್‌ರವರು, ಇಲ 
ಮತ್ತು ಹೆಗ್ಗಣಗಳಗೆ ಮೆಣಸಿನಕಾಯಿಯನ್ನು ತಿನ್ನಿಸಿದಾಗ 
(ಈ ಹಂದೆ ರುಚ ನೋಡದಿದ್ದಲ್ಲ ಮಾತ್ರ ಅವು ತಿನ್ನುತ್ತವೆ). 
ಅದರ ಮಲದಿಂದ ಬಂದ ಜೀಜಗಳು ಕುಡಿಯೊಡೆಯುವುದಿಲ್ಲ 
(ಗಿಡವಾಗಿ ಬೆಳೆಯುವುದಿಲ್ಲ). ವ್ಯತಿರಿಕ್ತವಾಗಿ, ಪಕ್ಷಿಗಳಗೆ 

ಈ ಹಣ್ಣನ್ನು ತಿನ್ನಿಸಿದಾಗ, ಜಜಗಳು ಮಾಮೂಲಅನಂತೆ 
ಗಿಡವಾಗಿ ಬೆಳೆದವು. ಜೊತೆಗೆ, ಮೆಣಸಿನಕಾಯುಯೆಂದರೆ 
ಪಕ್ಷಿಗಳು ಹಿಂಜರಿಯುವುದೂ ಇಲ್ಲ. ತನ್ನು ಜೀಜಗಳನ್ನು 
ಹಾಳು ಮಾಡುವ ಪ್ರಾಣಿಗಳ೦ದ (ಸಸ್ತನಿ) ದೂರವಿರಿಸಲು 
ಮೆಣಸಿನಗಿಡವೇ ಕ್ಯಾಪ್ಟೈಸಿನ್‌ ತಂತ್ರವನ್ನು ಹೂಡಿದೆ 

ಮತ್ತು ತನ್ನ ಜೀಜಗಳನ್ನು ಪ್ರಸಾರ ಮಾಡುವ ಪ್ರಾಣಿಗಳನ್ನು 
(ಪಕ್ಷಿಗಳು) ಇದರಿಂದ ಹಿಮ್ಮಟ್ಟಸುವುದಿಲ್ಲವೆಂದು' ಕೆಲವು 
ವಿಜ್ಞಾನಿಗಳು ಪ್ರತಿಪಾದಿಸಿದ್ದಾರೆ. 


22 ಐ ವಂಡರ್‌... ಶಾಲಾ ವಿಜ್ಞಾನದ ಮರುಶೂಧನೆ | ಹಪವಲಿ ೨೦1೨ 


ಸ “po NR 


ಕ್ಯಾಪ್ಟೈಸಿನ್‌ ಕೇವಲ ಸಸ್ತನಿಗಳನ್ನಷ್ಟೇ ಅಲ್ಲದೇ ಮತ್ತೊಂದು 
ಅನಗತ್ಯ ಜೀವಿ- ಫ್ಯೂಸೇರಿಯಂ ಎನ್ನುವ ಶಿಅಂದ್ರವನ್ನೂ 
ಹೆಮ್ಮಣ್ಲಸುತ್ತದೆ ಎಂದು ಟ್ಯೂಕ್ಸ್‌ಬೆರಿ ಕಂಡುಹಿಡಿದನು. 
ಮೆಣಸಿನಕಾಯುಯು ಈಗಾಗಲೇ ಸೂಕ್ಷ್ಮಜೀವಿ 

ನಿರೋಧಕ ಲಕ್ಷಣವನ್ನು ಹೊಂದಿದೆ ಮತ್ತು ಟ್ಯೂಕ್ಸ್‌ಬೆರಿಯ 
ಸಂಶೋಧನೆಯಂತೆ, ಹಣ್ಣಿನಲ್ಪರುವ ಕ್ಯಾಪ್ಟೈಸಿನ್‌ ಅಂಶವು, 
ಜೀಜಗಳನ್ನು ಈ ಶಿಅೀಂದ್ರದ ರೋಗಕಾರಕ ಗುಣದಿಂದ 
ಸಂರಕ್ಷಿಸುತ್ತದೆ್‌. ಆದ್ದರಿಂದ, ದೊಡ್ಡ ಮತ್ತು ಸಣ್ಣ ಪ್ರಮಾಣದ 
ಅಪಾಯಗಳಂ೦ದ ಮೆಣಸಿನಕಾಲು ಯ ಖಾರವು ತನ್ನು 
ಅಮೂಲ್ಯವಾದ ಬೀಜಗಳನ್ನು ರಕ್ಷಿಸಿಕೊಳ್ಳುತ್ತದೆ. 


ನಿಸರ್ಗವನ್ನು ಆಲಸಿದಾಗ 


ಈ ನಿಸರ್ಗದ ರಾಸಾಯನಿಕ ಭಾಷೆ ನಮ್ಮ ಸುತ್ತಮುತ್ತೆಲ್ಲಾ 
ತುಂಜಹೋಗಿದ್ದರೂ, ಭೂಮಿಯ ಮೇಲಅನ ಜೀವಿಗಳು ಹೇಗೆ 
ಮತ್ತು ಏಕೆ ಒಂದಕ್ಕೊಂದು ಸಂವಹನ ನಡೆಸುತ್ತವೆ ಎನ್ನುವುದರ 
ಬದ್ದೆ ನಾವು ತಿಆದುಕೊಂಡಿರುವುದು ಬಹಳ ಕಡಿಮೆ. ಜೀವಿಗಳ 
ಆಣ್ಷಿಕ ಸಂಭಾಷಣಿಯ ರಹಸ್ಯವನ್ನು ಅರಿತುಕೊಂಡರೆ ಮಾತ್ರ. 
ನಮ್ಮ ಸುತ್ತಮುತ್ತಲ ಪ್ರಪಂಚದೊಂದಿಗೆ ಸಂಪರ್ಕಹೊಂದಲು 
ಹೊಸ ಹೊಸ ಮಾರ್ಗಗಳ ಅನ್ನೇಷಣಿ ಸಾಧ್ಯವಾಗುತ್ತದೆ. 
ರೌಂಡ್‌ ವರ್ಮ್‌ ಮತ್ತು ಮಲೇರಿಯಾ ಪರಾವಲಂಜಗಳಂದ 
ಉಂಲಾಗುವ ರೋಗಗಳನ್ನು ನಿವಾರಿಸಲು ಬೇಕಾದ 
ರಾಸಾಯನಿಕಗಳ ಸಂಶೋಧನೆಗೆ, ವೀಂಯಂ ಸಿ ಕ್ಯಾಂಬೆಲ್‌, 
ಸತೋಷಿ ಅಮುರ ಮತ್ತು ಯುಯು ಟೋ ಮೂವರೂ 
2೦15 ರ ನೊಬೆಲ್‌ ಪಾರಿತೋಷಕ ಪಡೆದರು. ಈ ಎಲ್ಲಾ 
ರಾಸಾಯನಿಕಗಳು ನೈಸರ್ಗಿಕವಾಗಿದ್ದು ಬ್ಯಾಕ್ಟೀರಿಯಾ ಮತ್ತು 
ಸಸ್ಯಣಳು ಇದರ ನೆರವಿನಿಂದ ಸೂಕ್ಷ್ಯಾಣು ಜೀವಿಗಳನ್ನು 
ದೂರವಿರಿಸುತ್ತವೆ. ಅವುಗಳ ಸಂಭಾಷಣೆಯನ್ನು ಆಅಸಿದ 
ನೊಬೆಲ್‌ ಪ್ರಶಸ್ತಿ ವಿಜೇತರು. ಈ ರೋಗಗಳನ್ನು ನಿವಾರಿಸಲು 
ಹೊಸ ಮಾರ್ಗಗಳನ್ನು ಪತ್ತೆ ಹಚ್ಚಿದರು. 


ಮುಂದಿನ ಬಾರಿ ನೀವು ಯಾವುದೇ ಕುಸುಮದ ಪರಿಮಳ 
ಆಫ್ರಾಣಿಸುವಾಗ, ರಸವತ್ತಾದ ಮಾವಿನ ಹಣ್ಣಿನ ರುಚಿ 
ಸವಿಯುವಾಗ, ಒಂದು ಕ್ಷಣ ತಡೆದು, ಅವುಗಳ ಅದ್ಭುತವಾದ 
ರಾಸಾಯನಿಕ ಭಾಷೆಯನ್ನು ತಪ್ಪದೆ ಮೆಚ್ಚಕೊಳ್ಳ. ಜೊತೆಗೆ 
ಅವುಗಳ ಅದ್ಭುತ ಕಥೆಯನ್ನೂ ಆಲಅಸಲು ಪ್ರಯತ್ನಿಸಿರಿ. 


References 


Roelofs, W.L. (1995). Chemistry of sex attraction. Proc Natl Acad Sci 
USA 92, 44-49, 


Cardé, R.T., and Willis, M.A. (2008). Navigational strategies used by 
insects to find distant, wind-borne sources of odor. J Chem Ecol 34, 
854-866. 


Raguso, R.A., and Roy, B.A. (1998). “Floral” scent production by 
Puccinia rust fungi that mimic flowers. Mol Ecol 7, 1127-1136. 


Haynes, K., Yeargan, K., and Gemeno, C. (2001). Detection of prey 
by a spider that aggressively mimics pheromone blends. Journal of 
Insect Behavior 14, 535-544. 


Rasmann, S., and Turlings, T.C.J. (2007). Simultaneous feeding by 
aboveground and belowground herbivores attenuates plant- 


mediated attraction of their respective natural enemies. Ecol 
Letters 10, 926-936. 


Jordt, S.E., and Julius, D. (2002). Molecular basis for species-specific 
sensitivity to “hot” chili peppers. Cell 108, 421-430. 

Tewksbury, J.J., and Nabhan, G.P. (2001). Seed dispersal. Directed 
deterrence by capsaicin in chilies. Nature 412, 403-404. 

Tewksbury, J.J., Reagan, K.M., Machnicki, N.J., Carlo, T.A., Haak, D.C., 
Pefialoza, A.L.C., and Levey, D.J. (2008). Evolutionary ecology of 
pungency in wild chilies. Proc Natl Acad Sci USA 105, 11808-11811. 


ಶಾನನ್‌ ಹಲ್ಲನ್‌ ಅವರು ಉತ್ತರದ ನ್ಯೂಯಾರ್ಕ್‌ ರಾಜ್ಯದ ಗ್ರಾಮಾಂತರ ಪ್ರದೇಶಗಳಲ್ಲ ಬೆಳೆದವರು. ಆಕೆ ತನ್ನ ಸುತ್ತಲ ಪ್ರಪಂಚದ ಬಧ್ವೆ ಸದಾ ಅತೀವ 
ಆಕರ್ಷಿತರಾಗಿದ್ದರು, ಮತ್ತು ಪ್ರಕೃತಿಯಲ್ಲ ಜೀವಿಗಳು ಇಷ್ಟು ಸುಂದರವಾಗಿ ಕೂಡಿ ಬದುಕಲು ಮತ್ತು ಕೆಲಸ ಮಾಡಲು ಹೇಗೆ ಸಾಧ್ಯವೆಂದು ಆಗಾಗ್ಯೆ 
ಆಶ್ಚರ್ಯಚಕಿತರಾಗಿದ್ದರು. ಶಾನನ್‌ ತಮ್ಮ ಕಾಲೇಜನಲ್ಲ ರಸಾಯನ ವಿಜ್ಞಾನವನ್ನು ಅಧ್ಯಯನ ಮಾಡಿದರು ಮತ್ತು ಅವರ ಹದಿನ ಕೊನೆಯ ವರ್ಷದಲ್ಲಿ 
ಮೊದಲ ಬಾರಿಗೆ ಒಂದು ಫೆರೋಮೋನ್‌ ಅನ್ನು ಸಂಪಶ್ಲೇಷಿಸಲು ಅವರಿಗೆ ಸಾಧ್ಯವಾಯಿತು. ತಾನು ಸೃಷ್ಟಿಸಿದ ಒಂದು ರಸವಸ್ತುವು ಮತ್ತೊಂದು ಜೀವಿಯ 
ವರ್ತನೆಯ ಮೇಲೆ ಪರಿಣಾಮ ಜೀರಬಹುದೆಂದು ಅವರು ಗಮನಿಸಿದಾಗ, ಪರಿಸರದ ರಾಸಾಯನಿಕ ಜಗತ್ತಿಗೆ ಮತ್ತೂ ಆಕರ್ಷಿತರಾದರು. ಅವರು ಸ್ಲೀಡನ್‌, 
ಜರ್ಮನಿಗಕಲ್ತ ತಮ್ಮ ಆಸಕ್ತ ವಿಷಯವನ್ನು ಕುರಿತು ಕೆಲಸ ಮಾಡಿದರು ಮತ್ತು ಈಗ ಭಾರತದಲ್ಲದ್ದಾರೆ, ಇಲ್ಲ ಅವರು ಭಾರತದ ಅಪಾರ ಜೀವವೈವಿಧ್ಯದ 
ರಾಸಾಯನಿಕ ಪರಿಸರವನ್ನು ಅರ್ಥಮಾಡಿಕೊಳ್ಳುವುದರ ಮೇಲೆ ತಮ್ಮ ಅಧ್ಯಯನವನ್ನು ಕೇಂದ್ರೀಕರಿಸಿದ್ದಾರೆ. ಅನುವಾದಕರು: ಚಂದ್ರಿಕಾ ವಿಜಯೇಂದ್ರ 


ಪರಿಶೀಲನೆ: ಕ್ಷಮಾ ವಿ. ಭಾನುಪ್ರಕಾಶ್‌ 


